ಕಥೆಗಳ ಮೂಲಕ ಅರ್ಥಪೂರ್ಣ ಸಂವಾದ 


ಧ್ರುವ ದೇಸಾಯಿ 


ಶಿಕ್ಷೂ ತಜ್ಞರು ಮತ್ತು ಬಹುಶಃ ಸಾಮಾನ್ಯವಾಗಿ 
ವಯಸ್ಥರಲ್ಲಯೂ ಇರುವ ಕಲ್ಪನೆ ಏನೆಂದರೆ, ಮಕ್ಕಳು "ಮುದ್ಧರು' 
ಹಾಗೂ ಅವರನ್ನು ಪ್ರಪಂಚದ ಕಟು ವಾಸ್ತವಗಳಂದ 
"ರಕ್ಷಿಸಬೇಕು" ಎಂಬುದಾಗಿದೆ. ಅಂತಹ ಕಟು ವಾಸ್ತವಗಳಲ್ಲ 
ಆಕವಾಗಿ ಒಳಗೊಂಡಿರುವ ಅಂಶಗಳೆಂದರೆ ಶೋಕ, 
ಕಳೆದುಕೊಂಡ ಭಾವ ಮತ್ತು ಉದ್ದೇಗದಂತಹ ವೈಯಕ್ತಿಕ 
ಭಾವನೆಗಳು ಹಾಗೂ ಜಾತಿ, ವರ್ಗ, ಅಂಗ ಅಥವಾ 
ಜನಾಂಗದಂತಹ ಸಾಮಾಜಕ ರಚನೆಯ ಅಂಶಗಳಲ್ಪಯ 
ಸಮಸ್ಯೆಗಳು. 


ಕಳೆದ 10-12 ವರ್ಷಗಳಂ೦ದ ಶಿಕ್ಷಕನಾಗಿ ಬೇರೆಬೇರೆ ನೆಲೆಗಳಲ್ಲ 
ಕೆಲಸ ಮಾಡಿರುವ ನಾನು, ಶಿಕ್ಷಕರು ಜಾತಿ ಮತ್ತು ಅಂಗದಂತಹ 


ಜಟಲವಾದ ಸಮಸ್ಯೆಗಳ ಕುರಿತು ವರ್ತಿಸುವ ಎರಡು 
ಬಗೆಯನ್ನು ದೊಡ್ಡ ಪ್ರಮಾಣದಲ್ಲ ಗಮನಿಸಿದ್ದೇನೆ. 
ಮೊದಲನೆಯದು ಸಾಮಾನ್ಯವಾಗಿ ಕಾಣುವಂತಹುದು. 


ಅದೇನೆಂದರೆ, ಭಾರತೀಯ ಸಮಾಜದ ಬಹುಪಾಲು ಭಾಗದಲ್ಲ 
ಇನ್ನೂ ಕಾಣುವ, "ಹುಡುಗಿಯರೇಕೆ ಗಣಿತ ಕಅಯಬೇಕು' 
ಎಂದು ಬಹಿರಂಗವಾಗಿ ಅಂಗಭೇದ ಪ್ರತಿಕ್ರಿಯೆ ನೀಡುವುದು, 
ಮತ್ತೊಂದು ” ಕೆಳಜಾತಿ" ಯ ಮಗು ಸಾರ್ವಜನಿಕ 
ಕೊಳಾಲುಯುಂದ ನೀರು ಕುಡಿಯುತು ಎಂದು ಹಿಡಿದು 
ಹೊಡೆಯುವ, ಶಿಕ್ಷಿಸುವಂತಹ ವರ್ತನೆಗಳು. ತರಗತಿಯೊಳಗೆ 
ಪಕ್ಷಪಾತವನ್ನು ತೊಡೆದುಹಾಕುವ ಇನ್ನೊಂದು 'ಉನ್ನತ'ವಾದ 
ಬಗೆ ಹೇಗೆಂದರೆ, ತರಗತಿಗಳಲ್ಲ ಅಸಮಾನತೆ ಅಸ್ತಿತ್ವದಲ್ಲೇ ಇಲ್ಲ 
ಎಂದು ನಟಸುವ ಶಿಕ್ಷಕರ ಪಲಾಯನವಾದ! ಉದಾಹರಣೆಗೆ 
ಹೇಳುವುದಾದರೆ, "ಇದು ಅಂಗ ಸಮಾನತೆಯ ಸ್ಥಳ; ಇಲ್ಲಿ 
ಪ್ರತಿಯೊಬ್ಬರೂ ಪರಸ್ಪರ ಸಹಾನುಭೂತಿಯುಂದಿದ್ದಾರೆ ಎಂಬ 
ಕಲ್ಲನೆ ಮೂಡಿಸಲು ನಾವು ಅಂಗ ಅಸಮಾನತೆಯ ಬಗ್ಗೆ 
ಮಾತನಾಡುವುದಿಲ್ಲ'. ಇದು ಅರ್ಥಪೂರ್ಣ ಪ್ರಯತ್ನವೇ 
ಆಗಿರಬಹುದು. ಆದರೆ ಇವು, ಅಲ್ಲಸ೦ಖ್ಯಾತರು ಮತ್ತು ದಮನಿತ 
ಸಮುದಾಯಗಳು ಪ್ರತಿದಿನ ಎದುರಿಸುವ, ಅನುಭವಿಸುವ 
ತಾರತಮ್ಯದ. ಪೂರ್ವಾಗ್ರಹದ ಮತ್ತು ಮತಾಂಧತೆಯ 
ವಾಸ್ತವವನ್ನು ಪ್ರತಿನಿಧಿಸುವುದಿಲ್ಲ. ಅಸ್ತಿತ್ವದಲ್ಲರುವ 
ಪರಿಸ್ಥಿತಿಯನ್ನು ಬದಲಾಯುಸುವ ನಿಟ್ಟನಲ್ಲ ನಾವು ಕೆಲಸ 
ಮಾಡದೇ ಇದ್ದಾಗ, ಅಲ್ಲೊಂದು ಸಾಂಸ್ಕೃತಿಕ ಪುನರುತ್ತಾದನೆ 
ಕಾರ್ಯ ನಿರ್ವಹಿಸುತ್ತದೆ. ನನ್ನ ಪ್ರಕಾರ. ಈ ಮೂಲಕ, 
ಅಸ್ಪಿತ್ತದಲ್ಲರುವ ರಚನೆಗಳು ಮತ್ತು ರೂಪಗಳು ತಾವಾಗಿ 
ಬಹುಕಾಲ ನಿಲ್ಲುತ್ತವೆ ಹಾಣೂ ಮರುಸೃಷ್ಟಿಯಾಗುತ್ತವೆ. ಈಗಿನ 
ತಲೆಮಾರುಗಳಲ್ಲ ಇರುವ ಜಾತೀಯತೆಯ ಕಲ್ಪನೆಗಳನ್ನು ನಾವು 
ಮುಕ್ತವಾಗಿ ಚರ್ಚೆಗೆ ಒಳಪಡಿಸದಿದ್ದರೆ. ಮುಂದಿನ ತಲೆಮಾರು 


ಅದೇ ಮಾದರಿಗಳನ್ನು ಅದೇ ಕಲ್ಪನೆಗಳನ್ನು ಪುನರಾವರ್ತಿಸುವ 
ಸಾಧ್ಯತೆ ಹೆಚ್ಚರುತ್ತದೆ. 


ನಾವು ಅಂತಹ ಸ್ಥಳಗಳಲ್ಲ ಶಿಕ್ಷಕರಾಗಿ, ಕೆಲವೊಮ್ಮೆ ಅವು 
ಅಗೋಚರವಾಗಿದ್ದರೂ. ಅದರ ಅನುಭವಗಳು ನಮಗೆ 
ಗೋಚರವಾಗುವ ಕಾರಣ, ಈ ಅನುಭವಗಳಗೆ ಕಾರಣವಾಗುವ 
ಅಸಮಾನತೆಗಳನ್ನು ನಿರ್ಮೂಲನೆ ಮಾಡುವ ಪ್ರಕ್ರಿಯೆಯ 
ಮೊದಲ ಹೆಜ್ಜೆಯಾಗಿ. ಅದರ ಮೂಲವನ್ನು ಗೋಚರ- 
ವಾಗುವಂತೆ ಮಾಡುವ ಜವಾಬ್ದಾರಿ ನಮ್ಮ ಮೇಲದೆ. 
ಅಂತಿಮವಾಗಿ - ಒಂದು ಆದರ್ಶ ಜಗತ್ತಿನಲ್ಲ - ಪ್ರಕ್ನಿಸುವುದನ್ನು 
ಕಲಯಖಬೇಕು ಮತ್ತು ಇಂತಹ ವರ್ತನೆಗಳಗೆ ಆಸ್ಪದ ಕೊಡುವ 
ಪೂರ್ವಾಗ್ರಹಗಳನ್ನು ನಿರ್ಮೂಲನೆ ಮಾಡಬೇಕು. 


ಇದನ್ನು ಪರಿಹರಿಸುವ ಒಂದು ಪ್ರಯತ್ನ 


ಶಾಲೆಗಳು ಮತ್ತು ಇತರ ಸಾಂಸ್ಥಿಕ ವ್ಯವಸ್ಥೆಗಳಲ್ಲ, 
ಪೂರ್ವಾಗ್ರಹಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳನ್ನು 
ಕಡಿಮೆ ಮಾಡುವುದಕ್ಲಾಗಿ ಕೈಗೊಂಡಿರುವ ಪ್ರಯತ್ನಗಳನ್ನು 
ಅಧ್ಯಯನ ಮಾಡಿ. ಈ ಕ್ಷೇತ್ರದಲ್ಲ ನಡೆದಿರುವ ಕೆಲಸಗಳನ್ನು 
ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿಯೇ ತೊಡಗಿಸಿಕೊಳ್ಳಬೇಕಾದ 
ಉತ್ತಮ ಅವಕಾಶ ನನಗೆ ಒದಗಿ ಬಂದಿತ್ತು. ವಿವಿಧ ಸಾಮಾಜಕ 


ಮನೋವಿಜ್ಞಾನಿಗಳು ಮತ್ತು ಸಮಾಜಶಾಸ್ತ್ರಜ್ಞರ 
ಅಧ್ಯೇಯನಗಳಲ್ಲ ವಾನು.: ಗೋರ್ಡನ್‌ಅಲ್‌ಪೋೊರ್ಟ್‌ ಅವರ 


ಅಧ್ಯಯನದ ಕಡೆ ಪದೇಪದೇ ಹೊರಳತೊಡಗಿದೆ. ಅವರ 
ಸಂಶೋಧನೆಯು, ನಿರ್ದಿಷ್ಟ ಪರಿಸ್ಥಿತಿಗಳಲ್ಲ. ಬೇರೆಬೇರೆ 
ಗುಂಪುಗಳ ಸದಸ್ಯರು ಪರಸ್ಪರ ಸಂಪರ್ಕದಲ್ಲರುವುದರಿಂದ, ಆ 
ಗುಂಪುಗಳು ಪರಸ್ಪರರ ಬಣ್ಣೆ ಹೊಂದಿರುವ ಪೂರ್ವಾಗ್ರಹಗಳನ್ನು 
ಕಡಿಮೆ ಮಾಡಲು ದಾರಿ ಮಾಡಿಕೊಡುತ್ತದೆ ಎಂದು ತಿಆಸುತ್ತದೆ. 
ಇದು. ಸಮನ್ವಯ ತರಗತಿಗಳು (inclusive Classrooms), 
ಕಾರ್ಯಾಗಾರಗಳು ಅಥವಾ ರಂಗ ಚಟುವಟಕೆಗಳಂ೦ತಹ ವಿವಿಧ 


ರೂಪಗಳಕಲ್ಪರಬಹುದು. ಆದರೂ, ಶಿಕ್ಷಕರಾಗಿ, ನಾವು 
ಪರಿಗಣಿಸಬೇಕಾದ ಕೆಲವು ನಿರ್ದಿಷ್ಟ ಪ್ರಾಯೋಗಿಕ 
ಸಂಗತಿಗಳವೆ. 


ನಾವು ಒಂದು ನಿರ್ದಿಷ್ಟ ವ್ಯವಸ್ಥೆಯಲ್ಲ ಕೆಲಸ ಮಾಡುತ್ತೇವೆ. 
ಬೇರೆಬೇರೆ ಗುಂಪುಗಳು ನಮ್ಮೆದುರಿನ ಕಾರ್ಯಕ್ಷೇತ್ರದಲ್ಲಿ 
ಅಂದರೆ, ತರಗತಿಯೊಳಗೆ ಹಾಜರಿಲ್ಲದಿದ್ದರೆ ಒಬ್ಬರಿಗೆ ಅವುಗಳ 
ನಡುವೆ 'ಸಂಪಕರ್ಕ'ವನ್ನು ಹೇರುವುದು ಸಾಧ್ಯವಿಲ್ಲ. ನಾನು ಸಣ್ಣ 
ಹಳ್ಳಿಯೊಂದರ ನಿರ್ದಿಷ್ಟ ಜನಸಂಖ್ಯೆ ಇರುವ ಶಾಲೆಯಲ್ಲ ಪ್ರಸ್ತುತ 


ಕೆಲಸ ಮಾಡುತ್ತಿದ್ದೇನೆ. ಅಂದರೆ, ಧಾರ್ಮಿಕ ಮತ್ತು ಭಾಷಾ 
ಏಕರೂಪತೆ ಅಲ್ಪದ್ದರೂ, ಜಾತಿ ಮತ್ತು ಅಂಗಾಧಾರಿತ ವೈವಿಧ್ಯತೆ 
ಇದೆ. ಈ ಪರಿಸ್ಥಿತಿಯಲ್ಲ. ಆ ತರಗತಿಯಲ್ಲ ಕೇವಲ ಹಿಂದೂ 
ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ ಎ೦ಬ ಸರಳ ಕಾರಣಕ್ಕೆ ನಾನು 
ಮುಸ್ಲಿಂ. ಹಿಂದೂ ಮತ್ತು ಕೈಸ್ತ ವಿದ್ಯಾರ್ಥಿಗಳ ನಡುವೆ 
ಮಾತುಕತೆಯನ್ನು ಒತ್ತಾಯಪೂರ್ವಕವಾಗಿ ನಡೆಸಲಾಗದು. 


ಮೇಲೆ ಪ್ರಸ್ತಾಪಿಸಿರುವಂತೆ ಇದಕ್ಕೆ ಕಾರ್ಯಾಗಾರಗಳು. 
ಶಾಲಾವಧಿಯ ನಂತರದ ತರಗತಿಗಳು ಮುಂತಾದ 
ಪರ್ಯಾಯಗಳವೆ. ಆದಾಗ್ಯೂ, ಪಠ್ಯೇತರ ಚಟುವಟಕೆಗಳನ್ನು 
ಕೈಗೊಳ್ಳಲು ಸಮಯಾವಕಾಶ ಸಿಗುವುದೇ ಕಷ್ಟ. ವಿಶೇಷವಾಗಿ. 
ಹೆತ್ತವರಿಗೆ ತಮ್ಮ ಮಕ್ಕಳ ಶೈಕ್ಷಣಿಕ ಪ್ರಗತಿಯೇ ಮುಖ್ಯವಾದ 
ಕಾರಣ ಅವರ ಒತ್ತಡಗಳು ಹಾಗೂ ಶೈಕ್ಷಣಿಕ ಮತ್ತು 
ಆಡಳತಾತೃಕ ವ್ಯವಸ್ಥೆಗಳಗೆ ಪರೀಕ್ಷೆಯ ಘಫಲಅತಾಂಶವೇ 
ಆದ್ಯತೆಯಾಗಿರುವುದು ಮತ್ತೊಂದು ರೀತಿಯ ಒತ್ತಡ. 
ಅದರೊಂದಿಗೆ, ಬಹುತೇಕ ಶಾಲಾ ವ್ಯವನ್ಥೆಗಳಲ್ಲ ಸೀಮಿತ 
ಸಂಪನ್ಮ್ಕೂಲಗಳದ್ದು. ಈ ಪರ್ಯಾಯ ಆಯ್ದೆಗಳು ಹೆಚ್ಚಿನ 
ಶಿಕ್ಷಕರ ಕೈಗೆಟಕದಿರುವ ಸಂದರ್ಭವೇ ಹೆಚ್ಚು. ಇವೆಲ್ಲವನ್ನೂ 
ಗಣನೆಗೆ ತೆಗೆದುಕೊಂಡು ನಾನು, "ವಿಸೃತ ಸಂಪರ್ಕ'ಡದೊಂದಿಗೆ 
ಕೆಲಸ ಮಾಡುವ ಆಯ್ಕೆ ಮಾಡಿಕೊಂಡೆ. ಅದೇನೆಂದರೆ, ಕಥೆಯ 
ಮಾಧ್ಯಮದ ಮೂಲಕ ಸಂಪರ್ಕವನ್ನು ಹುಟ್ಟುಹಾಕುವುದು. 
ಅಂದರೆ, ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು 
ಸಾಧ್ಯವಿರುವ ಕಥೆಗಳ ಮೂಲಕ ಇತರ ಸಂಸ್ಕೃತಿ ಮತ್ತು 
ಗುಂಪುಗಳ ಜನರಿಗೆ ಒಡ್ಡಿಕೊಳ್ಳುವುದು. ನಾನು ಸಚಿತ್ರ 
ಪುಸ್ತಕಗಳು ಮತ್ತು ಮಕ್ಕಳ ಸಾಹಿತ್ಯದೊಂದಿಗೆ ಕೆಲಸ ಮಾಡಿದೆ- 
ಇದಕ್ಕೆ ಸ್ಪಲ್ಲಮಟ್ಟನ ಹಣ ಬರ್ಚಾದರೂ. ಇತರ ವಸ್ತುಗಳಾದ 
ಲ್ಯಾಪ್‌ಟಾಪ್‌ಮತ್ತು ಟ್ಯಾಬ್ಲೆಟ್‌ ಅಥವಾ ಒಂದು ಪ್ರೊಜೆಕ್ಟರ್‌ಗೆ 
ಹೋಪಸಿದರೆ, ಇವು ಕಡಿಮೆ ಬರ್ಚಿನ ಸಂಪನ್ಮೂಲಗಳಾಗಿದ್ದವು. 
ಅಲ್ಲದೆ, ಇವು ಎಂದೂ ಅವಧಿ ಮೀರದ ಅಥವಾ 
ಉನ್ನತೀಕರಿಸಬೇಕಾದ ಅಥವಾ ನಿರ್ವಹಣಿ ಬೇಕಾಗುವ 
ಸಂಪನ್ಯೂಲಗಳಲ್ಲ. ಪೂರಕವಾಗಿ, ಸಚಿತ್ರ ಪುಸ್ತಕಗಳು ಮತ್ತು 
ಮಕ್ಕಳ ಸಾಹಿತ್ಯ (ಮತ್ತು ಇವುಗಳನ್ನು ಬಳಸಿ ಮಾಡುವ 
ಚಟುವಟಕೆಗಳು), ಭಾಷಾ ಬೋಧನೆಯ ಪಠ್ಯ ಉದ್ದೇಶವನ್ನೂ 
ಶಡೇರಿಸುತ್ತವೆ ಎಂಬುದು ಗಮನಾರ್ಹ. 


ಕೆಲವು ಅನುಭವಗಳು 


ಕಳೆದ ವರ್ಷದಿಂದ ನಾನು ಮೂರು, ನಾಲ್ಲು ಮತ್ತು ಐದನೇ 
ತರಗತಿಗೆ ವಾರಕ್ಕೆ ಎರಡೋ, ಮೂರೋ ತರಗತಿಗಳನ್ನು 
ತೆಗೆದುಕೊಂಡು. ವಿವಿಧ ಸಚಿತ್ರ ಪುಸ್ತಕಗಳನ್ನು ವಿದ್ಯಾರ್ಥಿಗಳಗೆ 
ಗಟ್ಣಯಾಗಿ ಓದುವುದರ ಜೊತೆಗೆ, ಅವುಗಳನ್ನು ಜಾತಿ. ಅಂಗ, 
ಧರ್ಮ, ಕಳೆದುಕೊಳ್ಳುವ ಭಾವ ಮತ್ತಿತರ ವಿಷಯಗಳ ಕುರಿತು 
ಮಾತುಕತೆ ನಡೆಸಲು ಬಳಕೆ ಮಾಡಿದ್ದೇನೆ. ಈ ವರ್ಷವಂತೂ 
ಬಹಳ ಪ್ರೋತ್ಸಾಹ ಸಿಕ್ಕಿದ್ದು, ಕೆಲವು ಅರ್ಥಪೂರ್ಣ 
ಮಾತುಕತೆಗಳು ನಡೆದಿವೆ ಹಾಗೂ ಅನೇಕ ಪ್ರಮುಖ ಪ್ರಶ್ನೆಗಳನ್ನು 


ಎತ್ತಲಾಗಿದೆ. ಆದರೆ, ಈ ಅನುಭವದ ಮುಖ್ಯಾಂಶಗಳ ಬಗ್ದೆ 
ಮಾತನಾಡುವುದಕ್ಲೂ ಮೊದಲು, ಇಂತಹ ಯೋಜನೆಗೆ ಕಥೆಗಳು 
ಮತ್ತು ಪುಸ್ತಕಗಳ ಬಳಕೆಯುಂದಾಗುವ ಕೆಲವು ವಿಶಿಷ್ಟ 
ಪ್ರಯೋಜನಗಳ ಬಣ್ಣೆ ಗಮನ ಕೊಡಲು ಬಯಸುತ್ತೇನೆ. 


ಎಳೆಯ ವಿದ್ಯಾರ್ಥಿಗಳ ಗಮನ ಸೆಕೆಯುವ ನಿಟ್ಷನಲ್ಲ 
ಸಚಿತ್ರ ಪುಸ್ತಕಗಳು ಕೆಲವು ನಿರ್ದಿಷ್ಟ ಅವಶ್ಯಕತೆಗಳನ್ನು 
ಪೂರೈಸುತ್ತವೆ. ಯಾವುದೋ ನಿರ್ದಿಷ್ಟವಾದುದರ ಮೇಲೆ 
ಲಕ್ಷ್ಯ ಕೊಡಬೇಕಾಗುತ್ತದೆ- ಪರದೆಯಲ್ಲ ಯಾವುದನ್ನೋ 
ವೀಕ್ಷಿಸುವುದಕ್ಕಿಂತ ಇದು ಭನ್ನವಾದುದು- ಅಂದರೆ, 
ಕೇಳುಗ/ ಓದುಗನೂ ಕೆಲವೊಂದು ಕೆಲಸಗಳನ್ನು 
ಮಾಡಬೇಕಾಗುತ್ತದೆ. ಲಕ್ಷ್ಯವಿಡುವ ಮತ್ತು ಕಅಯುವ ಈ 
ಕೌಶಲವು ಪ್ರಯಂ ಕಲಕೆಯ ಜಾಣ್ಯಿಯನ್ನು 


ಕಟ್ಟಕೊಡುವಲ್ಲ ಪ್ರಮುಖ ಅಂಶವಾಗುತ್ತದೆ. ಈ 
ಜಾಣ್ಯೆಯು ತರಗತಿಗಕ್ಲ ಹಾಗೂ ಶೈಕ್ಷಣಿಕ 
ವ್ಯವಸ್ಥೆಯಲ್ಲ ಯಾವಾಗಲೂ ಪ್ರಸ್ತುತವಾಗಿರುತ್ತದೆ. 


ಹಾಗಾದರೂ, ಪಠ್ಯಪುಸ್ತಕಗಳಗಿಂತ ಬಹಳ ಬೇಗನೆ 
ಅವರು ಇದನ್ನು ಮಾಡುತ್ತಾರೆ. ಯಾಕೆಂದರೆ, ವಯಸ್ಸಿಗೆ 
ತಕ್ನುದಾದ ಭಾಷೆಯೊಂದಿಗೆ ಸಚಿತ್ರ ಪುಸ್ತಕಗಳು 
ಚಿತ್ರದೊಂದಿಗೆ ಗಮನ ಸೆಳೆಯುವುದಲ್ಲದೆ, ಕಥೆ ಹೇಳುವ 
ನೆಲೆಯಲ್ಲಯೂ ಕೊಡುಗೆ ನೀಡುತ್ತವೆ. ಪಠ್ಯ ಮತ್ತು 
ಚಿತ್ರದ ಈ ಸಂಯೋಜನೆಯು ಹಿದುಗರಿಗೆ ದೃಶ್ಯ 
ನಿರೂಪಣಿ ಮತ್ತು ಸಂದರ್ಭವನ್ನು ಕಣ್ಲಕೊಟ್ಟರೂ. 
ಕಲ್ಪನೆಗೂ ಅವಕಾಶ ಇರುತ್ತದೆ. ಓದುಗರು ಕಥೆಯನ್ನು 
ಹಾಗೆಯೇ ಹದುತ್ತಾ ಹೋಗುವಂತಾಗದೆ, ಕಥೆಯಲ್ಪ 
ತಲ್ಪೀನನಾಗುವಂತೆ ಅದು ಉತ್ತೇಜಸುತ್ತದೆ. 


ಸಚಿತ್ರ ಸರಣಿ ಪುಸ್ತಕಗಳನ್ನು ಬಳಸಿದ್ದರಿಂದ. ಅಂಗ ಅಥವಾ 
ಜಾತಿಯಂತಹ ವಿಷಯಗಳ ಬಗ್ಗೆ ಒಂದೇ ಸಮನೆ 
ತೊಡಗಿಸಿಕೊಳ್ಳುವುದಕ್ಲೂ ಸಾಧ್ಯವಾಯುತು. ಈ ವಿಷಯಗಳು 
ವಿದ್ಯಾರ್ಥಿಗಳಗೆ ಏಕತಾನತೆ ಅನಿಸದಂತೆ ಮಾಡಬೇಕಾದರೆ, 
ಹೆಚ್ಚಿನ ಸಾಮರಸ್ಯ ಮತ್ತು ಬದ್ಧತೆ ಇರಬೇಕು. 


ಇನ್ನು. ಕಥೆ ಪುಸ್ತಕ &ಿದುವಾಗ ನಾವು ಕೆಲವು ಕಡೆ ಸಣ್ಣ ವಿರಾಮ 
ತೆಗೆದುಕೊಂಡು, ಆ ಪುಸ್ತಕದ ಬಗ್ಗೆ ಅಥವಾ ಅದರಲ್ಲನ ಚಿತ್ರದ 
ಬಗ್ಗೆ ಚರ್ಚೆ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ಕಥೆಯ ಹಿಂದೆ 
ಮುಂದೆ ಹೋಗಿ. ಹಿಂದೆ ಆಗಿರುವುದನ್ನು ಉಲ್ಲೇಣಸುತ್ತಾ. 
ಕಥೆಯ ಹ&ಿಫಘ ನಿಲ್ಲದಂತೆ ಮುಂದುವರಿಯುವುದು. ಬಹುಶಃ 
ಇನ್ನಿತರ ಬೇರೆ ಯಾವುದೇ ಮಾಧ್ಯಮ ರೂಪದಲ್ಲಯೂ ಈ 
ಬಗೆಯನ್ನು ನಾವು ಕಾಣಲಾರೆವು. 


ನಮ್ಮ ತರಗತಿಯ ನಿದರ್ಶನಗಳಿಂದ 


'ಮೇರಾ ನಾಮ್ಲುಲಾಭ್ಟಿ' (ನನ್ನ ಹೆಸರು ಗುಲಾಬ್‌) ಎಂಬ 
ಕಥೆಯನ್ನು ಜಿದುತ್ತಿದ್ದೆವು. ಅಡರಲ್ಪನ ಪ್ರಮುಖ ಪಾತ್ರ 
'ಡುಲಾಖ್‌'ನನ್ನು ಅವನ ತಂದೆಯ ವೃತ್ತಿಯ ಕಾರಣಕ್ಕೆ (ಪ್ರಚ್ಛತಾ 


ಕಾರ್ಮಿಕ) ಹುಡುಗರ ಗುಂಪೊಂದು ಚುಡಾಲಯುಸುತ್ತಿರುವ 
ಸನ್ನಿವೇಶದ ಬಣ್ಣೆ ಐದನೇ ತರಗತಿಯಲ್ಲ ಮಾತುಕತೆ 
ನಡೆಯುತ್ತಿರುವಾಗ,  ಹುಡುಗನೊಬ್ಣ ಇನ್ನೊಬ್ಬ ಹುಡುಗನ 


ಜಾತಿಯ ಉಪನಾಮವನ್ನು (ಜಾತಿ ಸೂಚಕ ಸರ್ನೇಮ್‌) ತಿರುಚಿ 
ಕರೆಯುತ್ತಿರುವ ಸಂಗತಿ ಕಂಡು ಬಂತು. ಕಥೆಯನ್ನು 
ಕೇಆಅಸಿಕೊಂಡ ಕೆಲವು ಹುಡುಗರು, ಆ ಕಥೆಗೂ 
ಚುಡಾಯುಸಲ್ಲಡುತ್ತಿರುವ ಈ ವಿದ್ಯಾರ್ಥಿಗೂ ಎಷ್ಟು ಸಾಮ್ಯತೆ 
ಇದೆ ಎಂದು ಪ್ರತಿಕ್ರಿಯುಸಿದರು. 


ಈ ನಿದರ್ಶನದಲ್ಲ. ಚುಡಾಯುಸುತ್ತಿದ್ದ ಹುಡುಗನಿಗೆ ಯಾವುದೇ 
ನಿರ್ದಿಷ್ಟ ದುರುದ್ದೇಶವಿರಅಲ್ಲ. ಅವನ ಪ್ರಕಾರ ಅದು. ಅವರೆಲ್ಲಾ 
ಒಲ್ದಾಗಿ ಯಾವಾಗಲೂ ಮಾಡುವ ಇತರ ತಮಾಷೆಗಳ 
ಹಾಗೆಯೇ ಇತ್ತು. ಆದಾಗ್ಯೂ, ಚುಡಾಯುಸಲ್ಪಟ್ಟ ಹುಡುಗ ಮಾತ್ರ 
ಪ್ರತಿದಿನವೂ ಅದರಿಂದ ನೋವು ಅನುಭವಿಸುತ್ತಿದ್ದ. ಆದರೆ 
ಅದನ್ನು ವಿರೋಧಿಸಿ ಮಾತನಾಡುವಷ್ಟು ಧೈರ್ಯ ಅವನಲ್ಪರಲಲ್ಲ. 
ಈ ಸಂಗತಿಗಳು- ಜಾತಿ ಮತ್ತು ಅಂಗ ಆಧಾರಿತ 
ಅಸಮಾನತೆಗಳು- ಎಲ್ಲ ವಿದ್ಯಾರ್ಥಿಗಳ ಜೀವನದ 
ವಾಸ್ತವವಾಗಿದ್ದವು. ಇನ್ನು ಕೆಲವು ಪ್ರಕರಣಗಳಲ್ಪ್ಲ ಮತ್ತು ಕೆಲವು 
ವಿದ್ಯಾರ್ಥಿಗಳಗೆ ಈ ವಾಸ್ತವದ ಅರಿವು ಚೆನ್ನಾಗಿಯೇ ಇತ್ತು. 
ಅವರಿಗೆ ಪ್ರಜ್ಞಾಪೂರ್ವಕ ಅರಿವು ಇಲ್ಲದೇ ಇದ್ದರೂ, ಅವುಗಳು 
ಅವರ ಜೀವನದಲ್ಲ ಬೆಸೆದಿದ್ದವು.  ತರಗತಿಯಲ್ಲ ಈ 
ಮಾತುಕತೆಯನ್ನು ನಡೆಸಿದ ಬಳಕ, ನಾನು ಜಾತಿಯ ಬಣ್ಣೆ 
ಮಾತನಾಡಲು ಶಕ್ತನಾದುದಷ್ಟೇ ಅಲ್ಲದೆ, ನನಗೆ ತಿ೬ಯದೇ ಇದ್ದ. 
ತರಗತಿಯ ಕ್ರಿಯಾಶೀಲತೆಯ ಪರಿಚಯವಾಲಯುತು. 
ಮುಖ್ಯವಾಗಿ, ಚುಡಾಯುಸಲ್ಪಡುತ್ತಿದ್ದ ವಿದ್ಯಾರ್ಥಿ ನಿರಾಆವಾಗಲು 
ಬೇಕಾದ ನಿರ್ದಿಷ್ಟ ಕ್ರಮವನ್ನು ಕೈಗೊಳ್ಳಲೂ ಸಾಧ್ಯವಾಯಿತು. 
ಮುಂದಿನ ದಿನಗಳಲ್ಲ ಆ ವಿದ್ಯಾರ್ಥಿಯ ಆತ್ಕವಿಶ್ವಾಸ ಹೆಚ್ಚಿತಲ್ಲದೆ. 
ಕ್ರಮೇಣ ತರಗತಿಯಲ್ಲ ಅವನ ಕಾರ್ಯಕ್ಷಮತೆಯೂ ಹೆಚ್ಚಿತು. 


ಕಥೆ ಹೇಳುವಿಕೆಯ ಒಳನೋಟಗಳು 


ಕಥೆ ಹೇಳುವ ಪ್ರಕ್ರಿಯೆಯಲ್ಲ ನಾವು ವಿದ್ಯಾರ್ಥಿಗಳ ಬದುಕನ 
ಕುರಿತು ಎಷ್ಟೋ ಸಂಗತಿಗಳನ್ನು ಕಅಯುತ್ತೇವೆ. ಕಥೆಗಳು 
ಅವರಿಗೆ ಸಂಬಂಧಿಸಿದಂತಿರುತ್ತವೆ ಮತ್ತು ಸಾಂಪ್ರದಾಯಕವಾಗಿ 
ನಾವು ಬಳಸುವ ಪಠ್ಯಪುಸ್ತಕಗಳಗಿಂತ ಹೆಚ್ಚಾಗಿ ನಮ್ಮ ಆಂತರಿಕ 
ಒಳನೋಟಗಳನ್ನು ಮುನ್ನೆಲೆಗೆ ತರುತ್ತವೆ. ಇನ್ನೊಂದು 
ಉದಾಹರಣೆಯನ್ನು ನೋಡೋಣ. ನಾವು 'ಐ ವಿಲ್ಲೇವ್ಯೈ 
ಲ್ಯಾಂಡ್‌” (1 Will Save My Land) cow ಕಥೆ ಹಿದುತ್ತಿದ್ದ 
ಸಂದರ್ಭ. ಅದರಲ್ಲನ ಪ್ರಮು ಪಾತ್ರ ಒಬ್ಬ ಚಿಕ್ಕ ಹುಡುಗಿಯದ್ದು. 
ಅವಳು ತನ್ನು ತಂದೆ ಮತ್ತು ಅಜ್ಞಿಯೊಂದಿಗೆ 
ಮಾತನಾಡುತ್ತಿರುತ್ತಾಕೆ. ಆದರೆ ತಾಯಿಯ ಪ್ರಸ್ತಾಪ ಇರುವುದಿಲ್ಲ. 
ಅನೇಕ ವಿದ್ಯಾರ್ಥಿಗಳು ತಾಯಿ ಎಲ್ಲ ಇರಬಹುದು ಎಂದು 
ಇತ್ಯಾದಿಯಾಗಿ ವಿಚಾರಿಸಿದರು. ನಾನು ಅವರ ಕಲ್ಲನೆಗಳಗೆ 
ಉತ್ತೇಜನ ಕೊಟ್ಟರೂ. ಆ ಬಗ್ಗೆ ನಿರ್ದಿಷ್ಟ ಬಚಿತತೆ ನೀಡಲಾಗಲಲ್ಲ. 
ಕಥೆ ಓದಿ ಮುಗಿಸಿದ ಬಳಕ, ಆ ಕಥೆ ನನ್ನ ಪಾಲಅಗೆ ಅಂಗ, ಜಾತಿ 
ಮತ್ತು ಭೂಮಿಗೆ ಸಂಬಂಧಿಸಿದ್ದಾಗಿತ್ತು. ಆದರೆ ಒಬ್ಬ ವಿದ್ಯಾರ್ಥಿ, 
ಕಣ್ಣಲ್ಲ ನೀರು ತುಂಬಕೊಂಡು, "ಮಕ್ಕಳನ್ನು ಬಟ್ಟು ದೂರ 
ಹೋಗುವ ತಾಯ ಅತ್ಯಂತ ಕೆಟ್ಟವಳು ಎಂದು ಹೇಳದ. 
ಕಥೆಯಲ್ಲ ಬಾಲಕಿಯ ತಾಲುಗೆ ಏನಾಗಿರಬಹುದು ಎಂಬ ಬಗ್ಗೆ 
ನಾವು ಯಾವುದೇ ತೀರ್ಮಾನಕ್ಕೆ ಬಂದಿರದ ಕಾರಣ, ಆ 
ವಿದ್ಯಾರ್ಥಿಯ ಕಟುವಾದ ಅನಿಸಿಕೆ ಬದ್ಗೆ ನನಗೆ 
ಆಶ್ಚರ್ಯವಾಲುತು. ತರಗತಿ ಮುಗಿದ ಬಳಕ, ನಾನು ಆ 
ವಿದ್ಯಾರ್ಥಿಯೊಂದಿಗೆ ಮಾತನಾಡಿದೆ. ಅವನ ತಾಲ 
ಕೆಲತಿಂಗಳುಗಳಂದ ಬೇರೆ ಜಲ್ಲೆಯಲ್ಲ ಕೆಲಸ ಮಾಡುತ್ತಿದ್ದು. 
ಮಕ್ಕಳು ಮನೆಯಲ್ಲ ಅನಾಥರಂತೆ ಬಾಳಬೇಕಾಗಿದೆ ಎಂಬ 
ಸಂಗತಿ ನನಗೆ ತಿಆಯಿತು. ಶಿಕ್ಷಕರಾಗಿ ನಾವು. ಕಥೆಗಳು ಮಕ್ಕಳ 
ಮೇಲೆ ಅಂತಹ ಪರಿಣಾಮ ಚೀರುತ್ತವೆ ಎಂದು ತಿಆದಿರಲಲ್ಲ, 
ಕೇಆಯೂ ಇರಲಲ್ಲ. ಆ ನಿಟ್ಟನಲ್ಲ ಆಲೋಚಿಸಿಯೂ ಇರಲಲ್ಲ. 


We 


ಚಿತ್ರ 1. ಕಥೆ ಹೇಳುವಾಗ ಕಂಡ ಕೆಲವು ಒಳನೋಟಗಳು ಮತ್ತು ಪ್ರಶ್ನೆಗಳು 


aa % ua er & et UA FY SHIA 
ah wed &) gafee AAP UR ER El 
Fa, HAA FP ITE ER AA SRE | ART ER il 
mA UME 


ಚಿತ್ರ 2. ನಾಲಾ, ಮುಸ್ಕಾನ್‌, ಪಡೊ ರಖಾ ಶೃಂಖಲಾ 


ಆ ಮಗು ಆಟದ ಮೈದಾನದಲ್ಲ ಇತರ ಮಕ್ಕಳೊಂದಿಗೆ ಕೆಟ್ಟದಾಗಿ 
ವರ್ತಿಸುವ ಮೂಲಕ ತನ್ನ ನೋವನ್ನು ವ್ಯಕ್ತಪಡಿಸುತ್ತಿದ್ದರೂ. 
ಅದುವರೆಗೂ ನಾವೆಲ್ಲಾ ಅದನ್ನು ಸಂಪೂರ್ಣವಾಗಿ ಬೇರೆಯೇ 
ರೀತಿಯಲ್ಲ ಪರಿಭಾವಿಸುತ್ತಿದ್ದೆವು. ಹಾಗೆ ತನ್ನ ಕಥೆಯನ್ನು 
ಹೇಳಕೊಂಡ ತಕ್ಷಣ ಆ ಮಗುವಿನ ಪರಿಸ್ಥಿತಿ ಸುಧಾರಿಸಿತು 
ಎಂದೇನಲ್ಲ. ಆದರೆ ಆ ಮಗುವಿಗೆ ಒಳ್ಳೆಯ ಸಹಕಾರ ನೀಡಲು 
ನಮಗೆ ಸಾಧ್ಯವಾಯಿತು ಅಷ್ಟೇ. ಸಂವೇದನಾತ್ಮಕವಾಗಿ ಆಯ್ದೆ 
ಮಾಡಿದ ಕಥೆಗಳು ಮನಸ್ಸನ್ನು ಹೊಸ ಅನುಭವಗಳಗೆ 
ತೆರೆದಿಡಲು ಪ್ರೋತ್ಸಾಹಿಸುತ್ತವೆ ಎಂಬುದು ನಿರ್ವಿವಾದ ಅಂಶ. 
ಉದಾಹರಣೆಗೆ, "ನಾಲಾ" (ನಮ್ಮ ದೇಶದ ನರಗವೊಂದರ 
ಕೊಳಗೇರಿಯ ಬಾಲಕಿಯೊಬ್ಬಳು ಬರೆದುದು) ಎಂಬ ಸಣ್ಣ 
ಕಥೆಯನ್ನು ಹಿದುವ ಸಂದರ್ಭದಲ್ಲ. ತೆರೆದ ಮೋರಿಯ ಬಳ, 


ಅದರ ದಂಡೆಗಳನ್ನೇ ಶೌಚಾಲಯವಾಗಿ ಬಳಸಿಕೊಂಡು 
ಬದುಕುವವರ ಅನುಭವವನ್ನು ನಾವು ತಿಆದುಕೊಳ್ಳು- 
ವಂತಾಯುತು. ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ಜಗುಪ್ಪೆ 


ವ್ಯಕ್ತಪಡಿಸಿದರು. (ಆದರೆ ಕಥೆಯಲ್ಲ ಬಳಕೆಯಾಗಿರುವ ಭಾಷೆ 
ಎಲ್ಲರಿಗೂ ತಮಾಷೆಯ ಸಂಗತಿಯಾಗಿತ್ತು). ಆದರೆ, ಇರಲು 
ಒಂದು ಮನೆ ಮತ್ತು ಬಳಸಲು ಶೌಚಾಲಯ ಇಲ್ಲದೇ ಇರುವ 
ಕರುಣಾಜನಕ ಸಂಗತಿಯ ಬಣ್ಣೆ ಒಂದು ಗಂಭೀರ ಚರ್ಚೆ 
ನಡೆಸಲು ಈ ಕಥೆಯಿಂದ ಸಾಧ್ಯವಾಯುತು. ಅಲ್ಲದೆ, ಕೆಲವು 
ನಿರ್ದಿಷ್ಟ ಜನರು ಅತ್ಯಂತ ಅಪಾಯಕಾರಿ ಮತ್ತು ಕೊಳಕು 
ಜಾಗಗಳಲ್ಲ ಬದುಕಬೇಕಾಗಿದೆ ಎಂಬ ಬಧದ್ಧೆ ನಾವು ಸಾಕಷ್ಟು 
ಹೊತ್ತು ಚರ್ಚೆ ಮಾಡಿದೆವು. "ಮೇರಾ ನಾಮ್‌ಗುಲಾಬ್‌ಹೈ' 
ಎಂಬ ಕಥೆಯಲ್ಲ ಕೂಡಾ, ಆಡಳತದಿಂದ ಯಾವುದೇ ರೀತಿಯ 
ಬೆಂಬಲ ಇಲ್ಲದ ಸ್ವಚ್ಛತಾ ಕಾರ್ಮಿಕರ ಸ್ಥಿತಿಯೂ 
ಅಪಾಯಕಾರಿಯಾದುದು. ಅಲ್ಲದೆ, ಆ ರೀತಿಯ ಕೆಲಸಗಳನ್ನು 
ನಮ್ಮ ನಮ್ಮ ಪ್ರದೇಶಗಳಲ್ಲ ಅಥವಾ ನಮ್ಮ ಮನೆಗಳಲ್ಲ ಯಾರು 
ಮಾಡುತ್ತಾರೆ ಎಂಬ ಕುರಿತೂ ನಾವು ಚರ್ಚಿಸಿದೆವು. ಇದು 
ಕಥೆಯ ಭಾಗ ಅಲ್ಲವಾದರೂ, ಅದರಿಂದಾಗಿ ನಾವು ವಾಸ್ತುಶಿಲ್ಪ, 
ಭೌಗೋಳಕತೆ ಮತ್ತು ನಮ್ಮ ಹಳ್ಳಗಳ ಸಾಮಾಜಕ ರಚನೆಗಳ 
ಕುರಿತು ಆಸಕ್ತಿದಾಯಕ ಚರ್ಚೆ ನಡೆಸುವಂತಾಲುತು. 
ಜಾದುಯಖೀ ಮಜ್ಜ (Jadui Macchi) ov ಲಘು 
ಕಥೆಯಂತೂ. ನಾವು ಓದಿದ ಕೆಲವು ಗಂಭೀರ ಕಥೆಗಳು ಮತ್ತು 
ಸಮಸ್ಯೆಗಳ ನಡುವೆ, ಅದ್ಭುತವಾದ ಹಾಗೂ ಬೋಧನಾ 
ವಿಧಾನದ ದೃಷ್ಟಿಬುಂದ ಶ್ರೀಮಂತವೆನಿಸುವ ಸಂಭಾಷಣೆಯನ್ನು 
ಹುಟ್ಟುಹಾಕಿತು. ಆ ಕಥೆಯಲ್ಲ. ಒಬ್ಬಳು ತಾಯ ಮತ್ತು ಅವಳ 
ಹೆಣ್ಣುಮಕ್ಕಳು ತಮ್ಮ ಭೂಮಿಗೆ ಸಂತೋಷವನ್ನು ಮರಳ ತರಲು 
ಪ್ರಯತ್ನಿಸುತ್ತಾರೆ. ಈ ಲಘು ಕಾಲ್ಪನಿಕ ಕಥೆಯನ್ನು ಓದುವಾಗ. 
ತರಗತಿಯಲ್ಪ ಬಾಲಕಿಯೊಬ್ಬಳು. ” ಸಾಮಾನ್ಯವಾಗಿ 
ಹೆಣ್ಣುಮಕ್ಕಳು ಅಷ್ಟು ದೂರ ಒಬ್ಬಂಟಯಾಗಿ ಪ್ರಯಾಣಿಸಲಾರರು. 
ಹಾಗಿರುವಾಗ ಆ ಹೆಣ್ಣುಮಕ್ಕಳು ಹೇಗೆ ಅದನ್ನು ಮಾಡಲು 
ಸಾಧ್ಯ?” ಎಂದು ಪ್ರಶ್ನಿಸಿದಳು. ಅದು ಒಂದು ಸುದೀರ್ಫ4 
ಚರ್ಚೆಯನ್ನು ಹುಟ್ಟುಹಾಕಿ. ಜಸಿಬಸಿ ವಾಗ್ರಾದಕ್ಷೆ ಎಡೆ 
ಮಾಡಿಕೊಟ್ಟತು. ನಂತರ ಅದೇ ಮಾತುಕತೆಯು ಹುಡುಗರು 
ಮತ್ತು ಹುಡುಗಿಯರು ಮನೆಗಳ ಮನೆಗೆಲಸ ಮಾಡುವ 


ವಿಚಾರವಾಗಿ ವ್ಯವಸ್ಥಿತ ಚರ್ಚೆಯಾಗಿ ಮಾರ್ಪಟ್ಟತು. ಅದರ 
ಕೆಲವು ಪ್ರಮುಖ ಅಂಶಗಳು ಹೀಗಿದ್ದವು: ನಮ್ಮ ಜಲ್ಲೆಯಲ್ಲರುವ 
ಭೂಸಂಬಂಧಿ ಕಾನೂನನ್ನು ತಿಆದುಕೊಳ್ಳುವುದು; ತರಗತಿಯ 
ಕೆಲವು ಹುಡುಗಿಯರು ತಮಗೆ ಮಾಡಬೇಕಿನಿಸಿದ ಕೆಲಸಗಳನ್ನು. 
ಆಸೆಯುದ್ದರೂ ಮಾಡಲು ನಿರ್ಬಂಧಗಳವೆ ಎಂದು ಹೇಆ- 
ಕೊಂಡರು. ಕೆಲವು ಹುಡುಗರು ತಮ್ಮ ಮನೆಗಳಲ್ಲ ಎಲ್ಲರೂ 
ಮಾಡುವ ಕೆಲಸಗಳ ಪಟ್ಟ ತಯಾರಿಸಿದರು. ಆದರೆ, ಬಹುತೇಕ 
ಶ್ರಮದಾಯಕ ಕೆಲಸಗಳನ್ನು ತಮ್ಮ ತಾಯಂದಿರು ಮತ್ತು 
ಮನೆಯ ಹೆಣ್ಣು ಮಕ್ಕಕೇ ಮಾಡುತ್ತಾರೆ ಎಂದು ಒಲ್ಲದ 
ಮನಸ್ಸಿನಿಂದ ಒಪ್ಪಿಕೊಂಡರು. 


ಯಾವುದು ಸಾಧ್ಯ? ಯಾವುದು ಅಸಾಧ್ಯ? 


ನಮ್ಮ ಯೋಜನೆ ಮತ್ತು ತರಗತಿಗಳಲ್ಲ ಸಮೃದ್ಧ ಚರ್ಚೆಗಳನ್ನು 
ಹುಟ್ಟುಹಾಕಬಲ್ಲ ಮತ್ತು ತರಗತಿಯ ಮಾತುಕತೆಗಳಲ್ಲ 
ಮುಕ್ತತೆಯನ್ನು ತರಬಲ್ಲ ಕೆಲವು ನಿರ್ದಿಷ್ಟ ಆಚರಣೆಗಳು 
ಇರುವುದನ್ನು ನಾನು ಕಳೆದ ವರ್ಷದಿಂದೀಚೆಗೆ 
ಕಂಡುಕೊಂಡಿದ್ದೇನೆ. 


ನಾನು ವೈಯಕ್ತಿಕವಾಗಿ ಒಂದಷ್ಟು ಕಥೆ ಪುಸ್ತಕಗಳ ಮೇಲೆ 
ಗಮನಹರಿಸುತ್ತಿದ್ದೇನೆ. ಕೆಲವು ನಿರ್ದಿಷ್ಟ ಪುಸ್ತಕಗಳು ಮತ್ತು 
ಕತೆಗಳು ನನ್ನಲ್ಲ ಸಂಚಲನ ಮೂಡಿಸಿದ್ದು, ಅವುಗಳು 
ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯ ಪ್ರಭಾವ ಜೀರಬಹುದು 
ಎಂದು ತಿಆದುಕೊಳ್ಳುವ ಉನ್ನತ ನಿರೀಕ್ಷೆಯೊಂದಿಗೆ ನಾನು 
ತರಗತಿಗೆ ಹೋಗುವುದುಂಟು. ಕೆಲವೊಮ್ಮೆ. ನಾನು "ಬಯಸಿದ 
ಹಾಗೆ" ವಿದ್ಯಾರ್ಥಿಗಆ೦ಂದ ಪ್ರತಿಕ್ರಿಯೆ ವ್ಯಕ್ತವಾಗದೇ 
ಇರುವುದುಂಟು. ಅದು ನಾನು ಆ ಗುಂಪಿನೊಂದಿಗೆ ಬೆರೆಯುವ 
ಸಾಮರ್ಥ್ಯದ ಮೇಲೆ ಪರಿಣಾಮ ಜೀರುತ್ತದೆ. ನಿರ್ದಿಷ್ಟ ಅಂತರ 
ಕಾಯ್ದುಕೊಂಡು, ವಿದ್ಯಾರ್ಥಿಗಳು ಉದಾಸೀನತೆ ಅಥವಾ ತಮ್ಮ 
ಇಷ್ಟವಿಲ್ಲದಿರುವಿಕೆಯನ್ನು ವ್ಯಕ್ತಪಡಿಸುವುದಕ್ಕೆ ಅವಕಾಶ 
ಕೊಡುವುದು ರಚನಾತ್ಕಕ ಮಾತುಕತೆಗಳಗೆ ಪ್ರಮುಖ ಕೀಲಕ್ಕೈ 
ಎಂದು ನನಗಸಿಸಿದೆ. ಹಾಗೆಂದು, ಆ ಸಂದರ್ಭಗಳಲ್ಪ 
ಯಾವುದೇ ವಿನಿಮಯ ನಡೆಯುವುದೇ ಇಲ್ಲ ಎಂದರ್ಥವಲ್ಲ. 
ಬದಲಗೆ, ಅವರಿಗೆ ಯಾವುದು ಇಷ್ಟವಾಯಿತು ಅಥವಾ 
ಇಷ್ಟವಾಗಲಲ್ಲ ಎ೦ಬ ಬಣ್ಣೆಯೇ ಚರ್ಚೆ ನಡೆಯಬಹುದು ಹಾಗೂ 
ಒಬ್ಬ ಶಿಕ್ಷಕನಾಗಿ ನನಗೆ ಯಾವುದು ಇಷ್ಟವಾಯಿತು ಮತ್ತು 
ಯಾಕೆ ಎಂದು ನಾನೂ ಮುಕ್ತವಾಗಿ ಹೇಳಬೇಕು. ಆದರೆ 
ವಿದ್ಯಾರ್ಥಿಗಳಗೆ ಮನದಟ್ಟು ಮಾಡುವ ಪ್ರಯತ್ನ ಮಾಡಬಾರದು. 
ಯಾಕೆಂದರೆ, ಅಧಿಕಾರದ -ಶಿಕ್ಷಕನಾಗಿ ತರಗತಿಯಲ್ಪ್ಲ ನನಗೆ 
ಹೆಚ್ಚು- ಅಸಮತೋಲನ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ 
ನಡುವೆ, ಕನಿಷ್ಟ ಪಕ್ಷ ಯಾವುದೋ ಗುಂಪಿನ ಒಂದು 
ವಿಭಾಗದಿಂದಲಾದರೂ, ಕಡಿಮೆ ಪ್ರಾಮಾಣಿಕವಾದ ಮತ್ತು ನಾನು 
ಕೇಳಲು ಬಯಸುತ್ತಿರುವಂತಹ ಪ್ರತಿಕ್ರಿಯೆಗಳು ವ್ಯಕ್ತವಾಗಲು 
ಕಾರಣವಾದೀತು. 


ಈ ಬೋಧನಾ ವಿಧಾನವನ್ನು ನಾವು ಕೈಗೆತ್ತಿಕೊಳ್ಳುವ 
ಮುನ್ನ ಮನಸ್ಸಿನಲ್ಪಟ್ಟುಕೊಳ್ಳಬೇಕಾದ ಅಂಶವೇನೆಂದರೆ, 
ಕಥೆಗಳು / ಕಥೆ ಪುಸ್ತಕಗಳ ಆಯ್ಕೆ. ವಿಶೇಷವಾಗಿ, 
ಮಕ್ಕಳು ತಮ್ಮ ಪಾಡಿಗೆ ಹಓಿದುವುದಾದರೆ. ಭಾಷೆಯು 
ವಯಸ್ಸಿಗೆ ಮತ್ತು ಅವರ ಹಂತಕ್ಷೆ ಸೂಕ್ತವಾಗಿರಬೇಕು. 
ಒಂದು ವೇಕೆ ಅದನ್ನು ಅವರಿಗೆ ಓದಿ ಹೇಳುವುದಾದರೆ, 
ಹೆಚ್ಚನ ಮಟ್ಟದ ಸಂಕೀರ್ಣತೆ ಇರುವುದನ್ನು, ಆಯ್ದೆ 
ಮಾಡಿಕೊಳ್ಳಬಹುದು. ಏಕೆಂದರೆ ವಿವರಣಿ ಕೊಡಬಹುದು. 
ಆದರೆ ಅತಿಯಾದ ಸಂಕೀರ್ಣತೆ ಮತ್ತು ಅನಗತ್ಯ 
ವಿಷಯಗಳನ್ನು ವಿವರಿಸುವಂತೆ ಅತಿಯಾದ 
ಅಡಚಣೆಗಳದ್ದರೆ, ಕಥೆ ಕೇಳುವವರಿಗೆ ವಿಷಯಾಂತರ- 
ವಾಗುತ್ತದೆ. ಮುಖ್ಯವಾಗಿ. ಕಥೆಯ ವಸ್ತು ಮತ್ತು 
ಸಂದರ್ಭಕ್ಕೆ ಸಂಬಂಧಪಡುವಂತಿರಬೇಕು. 


ಹಿದುಗನ ಪ್ವಂತ ಬದುಕು ಮತ್ತು ಅನುಭವದ ಕನ್ನಡಿಯ 
ನಡುವಿನ ಗೆರೆಯನ್ನು ದಾಟ ಮುನ್ನಡೆಯಬಲ್ಲ ಹಾಗೂ ಹೊಸ 
ಜಗತ್ತಿಗೆ ಕಿಂಡಿಯಾಗುವ ಕಥೆಗಳನ್ನು ನಾವು ಹುಡುಕಬೇಕಾಗಿದೆ. 
ಭಾರತೀಯ ಸಂದರ್ಭಗಳನ್ನು ಒಳಗೊಂಡ ಮತ್ತು ಹೆಚ್ಚು ನಮಗೆ 
ಸಂಬಂಧಪಡುವಂತಹ ಅನೇಕ ಕಥಾ ಶೀರ್ಷಿಕೆಗಳು ವಿದೇಶಿ 
ಪ್ರಕಾಶಕರಿಗಿಂತಲೂ ಮುಸ್ಥಾನ್‌ ಮತ್ತು ತೂಅಕಾ ಬುಕ್ನ್ನಂತಹ 
ಪ್ರಕಾಶಕರ ಬಳ ಇವೆ. ಸಮರ್ಪಕವಾದ ಕಥೆಗಳು ಲಭ್ಯವಿಲ್ಲದೇ 
ಇದ್ದರೂ ನಮ್ಮ ವಿದ್ಯಾರ್ಥಿಗಳಗೆ ಪಠ್ಯದೊಂದಿಗೆ ಮತ್ತು ಅದಕ್ಕೆ 
ವಿರುದ್ಧವಾಗಿ ಓದಲು ಕಅಸುವುದು ನಮ್ಮ ಹೊಣಿ, 


ಶಿಕ್ಷಕರು ಸರಳ ಕಥೆಗಳನ್ನು ಸಂಕೀರ್ಣ ಕಥೆಗಳ ಜೊತೆ (ಜೀವನ. 
ಜಾತಿ ಮುಂತಾದ ಸಂಕೀರ್ಣ ಸಮಸ್ಯೆಗಳ ಕುರಿತಾದುದು) 
ಆರಿಸಿಕೊಳ್ಳಬೇಕು. ಇದರಿಂದ ವಿದ್ಯಾರ್ಥಿಗಳಲ್ಲ ವಿಮರ್ಶಾತ್ಛಕ 
ಮತ್ತು ಪ್ರಶ್ನಿಸುವ ಉಮೇದು ಬರುವುದಷ್ಟೇ ಅಲ್ಲದೆ ಸಂಭಾಷಣೆ 
ಮತ್ತು ಪರ್ಯಾಲೋಚನೆಯ ಉಮೇದನ್ನೂ ಜೀವಂತ- 
ವಾಗಿಡಲು ಸಾಧ್ಯವಾಗುತ್ತದೆ. 


ಪರಾಮರ್ಶನಗಳು: 

1 Will Save My Land, written by Rinchin, illustrated by Sagar Kolwankar, published by Tulika Books 

Mera Naam Gulab Hai [My Name is Gulab], by Sagar Kolwankar, published by Tulika Books 

Naala, written by Shivani, illustrated by Kanak Shashi published by Muskaan Publications 

Jadui Macchi, written by Chandrakala Jagat, illustrated by Shakuntala Kushram, published by Tulika Books 


Publishers of Indian Children’s Literature 


Adivaani, Duckbill Books, Eklavya Publications, Ektara, Kalpavriksh Children’s Books, Karadi Tales, Katha, Muskaan Publication, Navayana Publishing, 
Pickle Yolk Books, Pratham Books, Tara Books, Tulika Books, Young Zubaan 


ಧ್ರುವ ದೇಸಾಯಿ ಅವರು ಕೆಲ ವರ್ಷಗಳಂದ ದೇಶದ ಬೇರೆಬೇರೆ ಭಾಗಗಳಲ್ಲ ಬೇರೆಬೇರೆ ಬಗೆಯ ಶಾಲೆಗಳಲ್ಲ ಶಿಕ್ಷಕರಾಗಿ ಕೆಲಸ 
ಮಾಡುತ್ತಿದ್ದಾರೆ. ಅಜೀಂ ಪ್ರೇಮ್ದಿ ವಿಶ್ವವಿದ್ಯಾಲಯದಲ್ಲರುವ ಸಂವಾದ, ಭ್ರಾತೃತ್ವ ಮತ್ತು ನ್ಯಾಯ ಎಂಬ ಗುಂಪಿನಲ್ಲ ಆಸಕ್ತಿ (Interest 
Group for Dialogue, Fraternity, and Justice) ಹೊಂದಿದ್ದಾರೆ. ಅವರಿಗೆ ಮತ್ತು ಅವರ ವಿದ್ಯಾರ್ಥಿಗಳಗೆ ಸಚಿತ್ರ ಪುಸ್ತಕಗಳು ಮತ್ತು 
ಕ್ರೀಡೆಗಳಲ್ಲ ಬಹಳ ಆಸಕ್ತಿ. ಅವರನ್ನು dhruva.dsai13@)apu.edಬ.in ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


